ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಕರ ಹೆಸರು 
ಉತ್ತರಿಸುವ ದಿನಾಂಕ 


ಕರ್ನಾಟಕ ವಿಧಾನ ಪರಿಷತ್ತು 


ಡಾ॥ 


746 


I ವೈ.ಎ. ನಾರಾಯಣಸ್ವಾಮಿ (ಶಿಕ್ಷಕರ ಕ್ಷೇತ್ರ 


05-03-2021. 


ಉತ್ತರಿಸುವವರು ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು. 

ಕ್ರಸಂ ಪಕ್ನೆ ಉತ್ತರೆ 

(ಈ) ಗ್ರಾಮೀಣಾಭಿವೃದ್ಧಿ ಮತ್ತು ಪೆಂಚಾಯೆತ್‌ ಗ್ರಾಮೀಣಾಭಿವೃದ್ಧಿ ಮತ್ತು ``ಪಂಚಾಯತ್‌ ರಾಜ್‌ 
ರಾಜ್‌ ಇಲಾಖೆಗಳಲ್ಲಿರುವ | ಇಲಾಖೆಯ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವ 
ಗ್ರಂಥಾಲಯಗಳ ಸಂಖ್ಯೆ ಎಷ್ಟು ಗ್ರಂಥಾಲಯಗಳ ಸಂಖ್ಯೆ:5622. 

ಆ) ]ಗಂಥಾಲಯಗಳಲ್ಲಿ ಕಲಸ್‌|ಗ್ರಾಮ ಪಂಚಾಯತ ``ಗಂಥಾಲಯೆಗಳಲ್ಲಿ ' ಕರ್ತವ್ಯ 
ನಿರ್ವಹಿಸುತ್ತಿರುವ ಸಿಬ್ಬಂದಿ ಎಷ್ಟು | ನಿರ್ವಹಿಸುತ್ತಿರುವ ಸಿಬ್ಬಂದಿಗಳ ಸಂಖ್ಯೆ5622. 
(ಜಿಲ್ಲಾವಾರು ವಿವರಗಳನ್ನು ವರಗಳ: dT ಡೆ 
ನೀಡುವುದು) ಜಿಲ್ಲಾವಾರು ವಿ: ನ್ನು ಅನುಬಂಧ-। ರಲ್ಲಿ ನೀಡಿದೆ. 

ಇ) ಮೇಲ್ಕಂಡ ಸಿಬ್ಬಂದಿಗಗ' ಪ್ರಸ್ತತ ಗ್ರಾಮ `ಪಂಚಾಯತಿ'  ಗೆಂಥಾಲಯ 
ಸರ್ಕಾರ/ಪಂಚಾಯಿತಿ ನೀಡುತ್ತಿರುವ | ಮೇಲ್ವಿಚಾರಕರಿಗೆ ಸರ್ಕಾರದಿಂದ ಮಾಸಿಕವಾಗಿ ರೂ. 
ಗೌರಧನ ಎಷ್ಟು 7000/- ಗೌರವ ಸಂಭಾವನೆ ನೀಡಲಾಗುತ್ತಿದೆ. 

ಈ) ಈ ಸಿಬ್ಬಂದಿನ್‌ಕರರಿಗೆ ಕನಿಷ್ಠ ವೇತನ ಆರ್ಥಿಕ ಇಲಾಖೆಯ ದನಾಂಕ 02-01-2020, 16- 
ನೀಡಲು ಸರ್ಕಾರ ಕ್ರಮ (03-2020 ಮತ್ತು 12-08-2020 ಮತ್ತು 
ಕೈಗೊಳ್ಳುವುದೇ? ದಿನಾಂಕ:05-12-2020 ರ ಚಿಪ್ಪಣಿಗಳಲ್ಲಿ ಪ್ರಸ್ತುತ 

ನೀಡಲಾಗುತ್ತಿರುವ ಗೌರವ ಸಂಭಾವನೆಯನ್ನು ಕಾರ್ಮಿಕ 
ಇಲಾಖೆಯ ಕನಿಷ್ಠ ವೇತನಕ್ಕೆ ಹೋಲಿಸಲು ಸಾಧ್ಯವಿಲ್ಲ, 
ಇದು ಗೌರವ ಸಂಭಾವನೆ ಹಾಗೂ ಕನಿಷ್ಠ ವೇತನವು 
ಸಂಪೂರ್ಣ ದಿನದ (8 ಗಂಟೆಗಳ ಕಾಲ) ಕಾರ್ಯಕ್ಕೆ 
ಇರುತ್ತದೆ. ಗ್ರಂಥಾಲಯ ಮೇಲ್ವಿಚಾರಕರು ಗೌರವ 
ಸಂಭಾವನೆ ಮೇರೆಗೆ 4 ಗಂಟೆಗಳ ಕಾಲ ಕೆಲಸ 
ಮಾಡುತ್ತಿರುವುದರಿಂದ ಇದನ್ನು ಕಾರ್ಮಿಕ ನೀತಿಯಲ್ಲಿ 
ತರಲು ಸಾಧ್ಯವಿಲ್ಲವರುವುದಿಲ್ಲವೆಂದು ತಿಳಿಸಿರುತ್ತದೆ. 
ಸ್ಯ 
ಸಂ. ಗ್ರಾಅಪ 89 ಗ್ರಾಪಂಅ 2021 4 ( y 
(ಎಸ್‌, ಕೇಶ್ನರಪ್ಪು 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂ.ರಾಜ್‌ ಸಚಿವರು. 


ಜೆಎಸ್‌, 


ಹಸ್ಸರಣ! 


ವಿಧಾನ ಪರಿಪತ್ತಿನ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ: 746 ಕ್ಕ ಅನುಬಂಧ-1 


ರಾ ಗ್ರಾಮ ಪಂಚಾಯತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗ್ರಂಥಾಲಯ 
ಜೃದ ಗ್ರಾಮ ಲ್ಲ ತ್ತಿ 
ಮೇಲ್ವಿಚಾರಕರ ವಿವರ 


ಗ್ರಂಥಾಲಯ ಮೇಲ್ವಿಚಾರಕರ ಸಂಖ್ಯೆ 


